ಕರ್ನಾಟಿಕ ವಿಧಾನ ಪರಿಷತ್ತು 
1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1899 
2 - ಸದಸ್ಯರ ಹೆಸರು ಶ್ರೀ ಎಸ್‌. ರವಿ(ಸ್ಮಳೀಯ ಸಂಸ್ಥೆಗಳ ಕ್ಲೇತು) | 


3 ಉತ್ತರಿಸುವ ದಿನಾಂಕ 
4 ಉತ್ತರಿಸುವಸಚಿವರು 


26.03.2020 


ಸನ್ಮಾನ್ಯ ಮುಖ್ಯಮಂತ್ರಿಯವರು ' 


ಪ್ರಶ್ನೆ ಉತ್ತರ 
(ಅ) |ಶಾಸಕರ ಸಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಶಾಸಕರ ಸ ಸ್ನಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ! 
ಅನುದಾನವನ್ನು ವಾರ್ಷಿಕ ರೂ.200 ಅನುದಾನವನ್ನು ರೂ.2.00 ಕೋಟಿಯಿಂದ ರೂ.5.00 
ಕೋಟಿಯಿಂದ ರೂ.5.00 ಕೋಟಿಗಳಿಗೆ ಹೆಚ್ಚಿಸುವ [ಕೋಟಿಗಳಿಗೆ ಹೆಚ್ಚಿಸುವ ಪ್ರಸ್ತಾಪ ಸರ್ಕಾರದ ಮುಂದೆ 
ಪುಸ್ತಾಪ ಸರ್ಕಾರದ ಮುಂದಿದೆಯೇ: ಹಾಗಿದ್ದಲ್ಲಿ, ಇರುವುದಿಲ್ಲ 
ಸರ್ಕಾರ ಕೈಗೊಂಡ ಕ್ರಮಗಳೇನು: 4} 
ಆ) ಶಾಸಕರ ಸ ಸಫೀಯ ಪ್ರದೇಶಾಭಿವೃದ್ದಿ ಯೋಜನೆಗೆ |ಈ ವಿಷಯದ ಬಗ್ಗೆ ಈಗಾಗಲೇ ಶಾಸಕರ ಸ್ಥಳೀಯ 


ಪ್ರದೇಶಾಭಿವೃದ್ದಿ ಯೋಜನೆಯಡಿ ಸರ್ಕಾರದ 
ಸುತೋಲೆ ಸಂಖ್ಯೇಯೋಇ 16 ಯೋವಿವಿ 2019, 
ದಿನಾ೦ಕ:26.08.2019ರಲ್ಲಿ “ಸರಕಾರದ ಇಲಾಖೆಗಳು, 
ನಿಗಮ/ಮಂಡಳಿ ಹಾಗೂ ಜಿಲ್ಲಾ ಪಂಚಾಯತ್‌ಗಳು 
ಕೈಗೊಂಡಿರುವ ರೂ.5.00 ಲಕ್ಷಗಳವರೆಗಿನ ನಿರ್ಮಾಣ 
ಕಾಮಗಾರಿಗಳಿಗೆ ಕೆ.ಟಿ.ಪಿ.ಪಿ ಕಾಯಿದೆ; ಕಲಂ4ಇ)ರಡಿ 
ವಿನಾಯಿತಿ ನೀಡಲಾಗಿರುತ್ತದೆ. ಅದೇ ರೀತಿ, ತಾಲ್ಲೂಕು. 
ಪಂಚಾಯತಿ, ಗ್ರಾಮ ಪಂಚಾಯತಿಗಳು ಹಾಗೂ ನಗರ 
ಸ್ಥಳೀಯ ಸಂಸ್ಥೆಗಳು ಕೈಗೊಳ್ಳುವ ರೂ.20೦೦ 
ಲಕ್ಷದವೆರಗಿನ ಶಾಲಾ ಕೊಠಡಿ ನಿರ್ಮಾಣ ಮತ್ತು ಕಿರು 
ಸರಬರಾಜು ಕಾಮಗಾರಿಗಳಿಗೆ ಇಟಿ.ಪಿ.ಪಿ, 

ಕೆಲ೦4(%") ರಡಿ ವಿನಾಯಿತಿ 
ನೀಡಲಾಗಿರುತ್ತದೆ. 


ಮಾತ್ರ ಸೀಮಿತವಾಗಿ ಅಂದಾಜು ಮೊತ್ತ ರೂ.5.00 
ಲಕ್ಷಗಳಿಗೆ ಮೀರದ ಕಾಮಗಾರಿಗಳನ್ನು ಪ್ರತಿ 
ವಾರ್ಷಿಕ ನವೀಕರಣ ಬದಲಾಗಿ 
ಪೂರ್ಣಾವಧಿಯಾಗಿ ತುಂಡು ಗುತ್ತಿಗೆ ನೀಡುವ 4ಜಿ 
ವಿನಾಯಿತಿಯನ್ನು ನೀಡಬಹುದೇ ಹಾಗಿದ್ದಲ್ಲಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯು ಈ ಆದೇಶವನ್ನು ಹೊರಡಿಸಲು 
ಇರುವ ತೊಡಕುಗಳೇನು? 


ಮೇಲಿನ ವಿನಾಯಿತಿ 


ಕೈಗೊಳ್ಳುವುದನ್ನು ತಪ್ಪಿಸಲು(ಸಿ೪೦iಲ) 
ಕಾಮಗಾರಿ/ಅಂದಾಜನ್ನು ವಿಭಜನೆ ಮಾಡಿದಲ್ಲಿ, 
ಅಂತಹವರನ್ನು ಶಿಸ್ತು ನಿಯಮಗಳ ಪ್ರಕಾರ ಗುರುತರ 
ದಂಡನೆಗೆ ಒಳಪಡಿಸತಕ್ಕದ್ದು. ಎಂಬುದಾಗಿ ಸುತ್ತೋಲೆ 


ಹೊರಡಿಸಿದ್ದ ಇದು ವಾರ್ಷಿಕವಾಗಿರುತದೆ _ 
ಸಂ೦ಖ್ಯೆ:ಪಿಡಿಎಸ್‌ 37 ಕೆಎಲ್‌ ಎಸ್‌ 2020 
ಬಹ 
(ಬಿ.ಎಸ್‌.ಯಡಿಯೂ 


ಮುಖ್ಯಮಂತ್ರಿ 


